ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ದೇಶದಲ್ಲಿ ಉದ್ಯಮಸ್ನೇಹಿ (Ease of Doing Business) ಪಟ್ಟೆಯಲ್ಲಿ ರಾಜ್ಯದ ಕುಸಿತ ಕುರಿತು 
ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) - 


963(1087) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಕಳೆದ 3 ವರ್ಷಗಳಲ್ಲಿ ದೇಶದಲ್ಲಿ ಉದ್ಯಮಸ್ನೇಹಿ (Ease of Doing Business) ರಾಜ್ಯಗಳ ಪಟ್ಟಿಯಲ್ಲಿ 
ಕರ್ನಾಟಿಕ ರಾಜ್ಯವು ಯಾವ ಸ್ಥಾನಗಳನ್ನು ಪಡೆದಿದೆ; (ಮಾಹಿತಿ ನೀಡುವುದು) 


(ಆ) ಇತ್ತೀಚೆಗೆ ಉದ್ಯಮಸ್ನೇಹಿ (Ease of Doing Business) ರಾಜ್ಯಗಳ ಪಟ್ಟೆಯಲ್ಲಿ ಕರ್ನಾಟಿಕ ರಾಜ್ಯವು 
17ನೇ ಸ್ಥಾನಕ್ಕೆ ಕುಸಿದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆಳಿ; (ವಿವರ ನೀಡುವುದು) 


(ಇ) ಈ ಕುಸಿತಕ್ಕೆ ಕಾರಣಗಳೇನು; ಮತ್ತು ಇದನ್ನು ಸರಿಪಡಿಸಲು ಸರ್ಕಾರದ ಕ್ರಮವೇನು; (ವಿವರ 
ನೀಡುವುದು) 


(ಈ) ಪ್ರಸಕ್ತ ಕರೋನಾ ಮಹಾಮಾರಿ ಹಿನ್ನಲೆಯಲ್ಲಿ ರಾಜ್ಯದ ಜನರು ಸಂಕಷ್ಟದಲ್ಲಿರುವಾಗ ಹಾಗೂ 
ನಿರುದ್ಯೋಗ ಪ್ರಮಾಣ ಹೆಚ್ಚಾಗಿ ಇರುವುದರಿಂದ ರಾಜ್ಯವು ಉದ್ಯಮಸ್ನೇಹಿ ಪಟ್ಟಿಯಲ್ಲಿ 
ಶುಸಿತವಾಗಿರುವುದರ ಬಗ್ಗೆ ಸರ್ಕಾರದ ನಿಲುವೇನು; (ವಿವರ ನೀಡುವುದು) 


(ಉ) ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕೈಗಾರಿಕೆ ಉದ್ಯಮ ಸ್ಥಾಪಿಸಲು ಎಷ್ಟು ಮೊತ್ತದ ಬಂಡವಾಳ 
ಹೂಡಿಕೆಯಾಗಿದೆ ಮತ್ತು ಹೊಸದಾಗಿ ಎಷ್ಟು ಕೈಗಾರಿಕಗಳು (ಬೃಹತ್‌ ಮತ್ತು ಮಧ್ಯಮ) 
ಸ್ಥಾಪನೆಯಾಗಿದೆ? (ವರ್ಷವಾರು ಸಂಪೂರ್ಣ ವಿವರ ನೀಡುವುದು) 


